ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂ 
ಸದಸ್ಯರ ಹೆಸರು 
ಉತ್ತರಿಸುವವರು 


ಕರ್ನಾಟಕ ವಿಧಾನ ಪರಿಷತ್ತು 


ಪ್ರಶ್ನೆ ಖ್ಯೆ:35 (4) 


: ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
: ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


ಉತ್ತರಿಸುವ, ದಿನಾಂಕ : 15.02.2022 

ಸಂಖ್ಯೆ ಪಶ್ನೆ ಉತ್ತರ 

(ಅ) ಕೇಂದ್ರ. ಸರ್ಕಾರದ ಮೆಣ್‌`ಇನ್‌] ಮೇಕ್‌ ಇನ್‌ ಇಂಡಯಾ್‌ ಕಾರ್ಯಕಮನವು ಕಂದ 
ಇಂಡಿಯಾ ಕಾರ್ಯಕ್ರಮದ | ಸರ್ಕಾರದ ಯೋಜನೆಯಾಗಿದ್ದು, ಹೂಡಿಕೆಯನ್ನು 
ಅಡಿಯಲ್ಲಿ ಪ್ರಾರಂಭಿಸಲಾದ | ಸುಗಮಗೊಳಿಸಲು, ನಾವೀನ್ಯತೆಯನ್ನು ಪೋಷಿಸಲು, ಕೌಶಲ್ಯ 
ಕಾರ್ಯಕ್ರಮಗಳು/ಯೋಜನೆಗಳ ಅಭಿವೃದ್ಧಿಯನ್ನು ಹೆಚ್ಚಿಸಲು ಮತ್ತು ಅತ್ಯುತ್ತಮ ದರ್ಜೆಯ 
ಸಂಖ್ಯೆ . ಎಷ್ಟು ಕಳೆದ ಮೂರು | ಉತ್ಪಾದನಾ ಮೂಲಸೌಕರ್ಯವನ್ನು ನಿರ್ಮಿಸುವ 
ವರ್ಷಗಳಲ್ಲಿ ಈ' ಕಾರ್ಯಕ್ರಮಗಳು/ | ಯೋಜನೆಯಾಗಿರುತ್ತದೆ. 


ಯೋಜನೆಗಳಿಗೆ ನಿಗಧಿಪಡಿಸಿದ/ 
ಬಳಸಲಾದ ಮೊತ್ತವೆಷ್ಟು; 


ಬೆ 


ಈ ಯೋಜನೆಗೆ ಪೂರಕವಾಗಿ ಕರ್ನಾಟಕದಲ್ಲಿ ಬಂಡವಾಳ 
ಹೂಡಿಕೆಯನ್ನು ಭಕರ. ಸುಗಮ ಗೊಳಿಸಲು ಕೆಳಕಂಡ 
ಕಾರ್ಯಕ್ರಮಗಳನ್ನು ಪ್ರಾರಂಭಿಸಲಾಗಿದೆ: 


ಈ ಜಮೀನು ಪಡೆಯುವುದನ್ನು ಅನುಕೂಲಗೊಳಿಸಲು 
ಕರ್ನಾಟಕ ಭೂ ಸುಧಾರಣಾ. ಕಾಯ್ದೆ 1961ರ ಸೆಕ್ಷನ್‌ 
109ಕ್ಕೆ ತಿದ್ದುಪಡಿ ತರಲಾಗಿದೆ; 


“ ರಾತ್ರಿ ಪಾಳಿಯಲ್ಲಿ ಅಂದರೆ ರಾತ್ರಿ 7 ರಿಂದ ಬೆಳಿಗ್ಗೆ 6 
ಗಂಟೆಯವರೆಗೆ ಕಾರ್ಯನಿರ್ವಹಿಸಲು ಮುಂದೆ ಬರುವ 
ಮಹಿಳಾ ಕಾರ್ಮಿಕರಿಗೆ ಅನುಕೂಲ ಮಾಡಲು 
ಫ್ಯಾಕ್ಟರೀಸ್‌ ಕಾಯ್ದೆ 1948ರಡಿ ತಿದ್ದುಪಡಿ ತರಲಾಗಿದೆ. 


ಫಿ ಒಂದು ತ್ರೈಮಾಸಿಕದಲ್ಲಿ ಒಟ್ಟು 125 ಗಂಟೆಗಳವರೆಗೆ 


ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸಲು § _ಫ್ಯಾಕ್ಸರೀಸ್‌ Laut 


'ಫಿಯ್ದೆ 1948ರ ತಿದ್ದುಪಡಿ ತರಲಾಗಿದೆ; 


ಳೇ ಫಿಕ್ಕ ಟರ್ಮ್‌ ಎಂಪ್ಲಾಯ್‌ಮೆಂಟ್‌ (ಎಫ್‌.ಟಿ.ಇ) / 
ಕಾಂಟ್ರ್ಯಾಕ್ಟ್‌ ಎಂಪ್ಲಾಯ್‌ಮೆಂಟ್‌ಗಳ ಬಗ್ಗೆ ಅವಶ್ಯ 
ತಿದ್ದುಪಡಿಗಳನ್ನು ಕರ್ನಾಟಕ ಇಂಡಸ್ಟೀಯಲ್‌ 
ಎಂಪ್ಲಾಯ್‌ಮಂಟ್‌ (ಸ್ಟ್ಯಾಂಡಿಂಗ್‌ ಆರ್ಡರ್‌ ಆಕ್ಸ್‌ 
1946 ರಡಿ ತರಲಾಗಿದೆ. 


ಫಿ ಕಾಲಕ್ಕನುಗುಣವಾಗಿ ಕನಿಷ್ಠ ವೇತನ ಪರಿಷ್ಠರಣೆಯನ್ನು | 
ಕನಿಷ್ಟ ವೇತನ: ಕಾಯ್ದೆಯಡಿ ನಿಗಧಿಪಡಿಸಲಾಗುವುದು 
ಮತ್ತು ಹಣದುಬ್ಬರ ೩&೩ ಗ್ರಾಹಕ ಬೆಲೆ ಸೂಚ್ಯಂಕ 
(ಸಿಪಿಐ)ರ ಅಂಶಗಳಿಗೂ ಸಹ ಲಿಂಕ್‌ ಆಗಿರುತ್ತದೆ. 


ಈ ಸರಕು ರಫ್ತು ಉತ್ತೇಜಿಸಲು, ಕರ್ನಾಟಕ 
ಇಂಡಸ್ಟ್ರೀಯಲ್‌ ಎ೦ಪ್ಲಾಯ್‌ಮೆಂಟ್‌ (ಸ್ಟ್ಯಾಂಡಿಂಗ್‌ 
ಆರ್ಡರ್‌) ಆಕ್ಟ್‌, 1946 ರಡಿ ಐಟಿ ಮತ್ತು ಐಟಿಇಎಸ್‌ 
ಎಸ್ಟ್ಯಾಬ್ಲಿಷ್‌ ಮೆಲಟ್‌ಗಳಿಗೆ - ಅವಕಾಶವಿರುವಂತೆ ಇದೇ 
ವಿನಾಯಿತಿಯನ್ನು - ಮ್ಯಾನುಪ್ಯಾಕ್ಷರಿಂಗ್‌ 
ಎಸ್‌.ಇ.ಜೆಡ್‌. ಗಳಿಗೂ ಏಸರಿಸಲಾಗಿದೆ. 


ಲೇ ಎಸ್‌.ಹೆಚ್‌.ಎಲ್‌.ಸಿ.ಸಿ./ಎಸ್‌.ಎಲ್‌.ಎಸ್‌.ಡಬ್ಬ್ಯೂ.ಸಿ.ಸಿ./ 
ಡಿ.ಎಲ್‌.ಎಸ್‌.ಡಬ್ಬ್ಯೂಸಿ.ಸಿ.ಯಿಂದ ಅನುಮೋದನೆ 
ಪಡೆದ ನಂತರ ಉತ್ಪಾದನಾ ಕೈಗಾರಿಕೆಗಳು/ 
ಉದ್ಯಮಗಳ ಸ್ಥಾಪನೆಗೆ ಅನುಕೂಲವಾಗುವಂತೆ, 
ಉದ್ಯಮಗಳಿಗೆ ಸ್ಟೀಕೃತಿ ಪ್ರಮಾಣಪತ್ರಗಳನ್ನು 
ನೀಡಲಾಗುವುದು. ": ಈ ಪ್ರಮಾಣಪತ್ರ್ತವ್ರು ವಿವಿಧ 


ಕೆಳಹಂತದ ಇಲಾಖೆಗಳಿಂದ ಪಡೆಯುವ ಪರವಾನಗಿ/। - 


ಅನುಮೋದಸಣೆಗಳಿಗೆ ' ಮೂರು ವರ್ಷಗಳ ಆರಂಭಿಕ 
ಅವಧಿಗೆ ಅಥವಾ ವಾಣಿಜ್ಯ "ಕಾರ್ಯಾಚರಣೆಗಳು | '. 
ಪಾರಂಭವಾದ ದಿನಾಂಕದಿಂದ "ಯಾವುದು ಮೊದಲೋ |." 
ಅಲ್ಲಿಯವರೆಗೆ ವಿನಾಯಿತಿಯನ್ನು ನೀಡಿದೆ. "'' 


"ಈ ಅತ್ಯುತ್ತಮ '. ದರ್ಜೆಯ  . ಉತ್ಪಾದನಾ 
ಮೂಲಸೌಕರ್ಯವನ್ನು: ನಿರ್ಮಿಸುವ ಸಲುವಾಗಿ 
ಚೆನ್ನೈ -ಬೆಂಗಳೂರು ಕೈಗಾರಿಕಾ ಕಾರಿಡಾರ್‌, 
ಬೆಂಬಳೂರು. ಮುಂಬೈ ಆರ್ಥಿಕ "ಕಾರಿಡಾರ್‌ ಹಾಗೂ 
ಬೆಂಗಳೂರು- ಹೈದರಾಬಾದ್‌ ಕಾರಿಡಾರ್‌ಗಳಡಿ ಭಾರತ 
ಸರ್ಕಾರದ ಪಯೋಗದೊಂದಿಗೆ ಕೈಗಾರಿಕಾ 
ನೋಡ್‌ಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಕ್ರಮವಾಗಿ 
ತುಮಕೂರಿನ 'ದಸಂತನರಸಾಪುರದ ಸುಮಾರು 9,600 
ಎಕರೆ ಜಮೀನಿನಲ್ಲಿ, ಧಾರವಾಡದ ಸುಮಾರು 6.000 
.ಎಕರೆ...... ಜಮೀನಿನಲ್ಲಿ... ಹಾಗೂ. .. ಕಡೆಚೂರು. 
ಯಾದಗಿರಿಯ ಸುಮಾರು 3,000 ಎಕರೆ ಜಮೀನಿನಲ್ಲಿ 
ಕೈಗಾರಿಕಾ ನೋಡ್‌ಗಳನ್ನು ಸ್ಥಾಪಿಸಲು ಕ್ರಮ 
ಕೈಗೊಳ್ಳಲಾಗಿದೆ; 


* ಅಲ್ಲದೇ, ಉತ್ತಮ ಉತ್ಪಾದನಾ ಮೂಲಸೌಕರ್ಯವನ್ನು 
ನಿರ್ಮಿಸುವ ಸಲುವಾಗಿ ಕೆಐಎಡಿಬಿಯು ಪ್ರಿ 
ಜಿಲ್ಲೆಯಲ್ಲೂ ಕೈಗಾರಿಕಾ ಪ್ರದೇಶಗಳನ್ನು 
ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳುತ್ತಿದೆ. 


“* ರಾಜ್ಯದಲ್ಲಿ ಕೈಗಾರಿಕಾ ಬಂಡವಾಳ ಹೂಡಿಕೆಯನ್ನು 


ಆಕರ್ಷಿಸಲು, ಹೊಸ ಕೈಗಾರಿಕಾ ನೀತಿ 2020-25ನ್ನು 
ಹೊರತಂದಿದ್ದು, ಭಾರತ ಸರ್ಕಾರದಂತೆ ತೆರಿಗೆ 
ಆಧಾರಿತ ಪ್ರೋತ್ಲಾಹಗಳ ಬದಲಾಗಿ ಉತ್ಪಾದನಾ 
ಆಧಾರಿತ ಕಾರ್ಯಕ್ಷಮತೆಯನ್ನು ಉತ್ತೇಜಿಸಲು 
ವಾರ್ಷಿಕ ವಹಿವಾಟಿನ ಮೇಲೆ ಪ್ರೋತ್ಸಾಹಗಳನ್ನು 
ನೀಡಲಾಗುತ್ತಿದೆ. 
ರಾಜ್ಯದಲ್ಲಿ 2018-19 ರಿಂದ 2020-21ರವದೆಗೆ 
ನೋಂದಣಿಯಾಗಿರುವ ಸೂಕ್ಷ್ಮ' ಸಣ್ಣ ಮತ್ತು 
ಮಧ್ಯಮ ಕೈಗಾರಿಕೆಗಳ ವಿವರಗಳು ಈ ಕೆಳಕಂಡಂತೆ 
ಇರುತ್ತದೆ. : 
(ರೂ. ಕೋಟಿಗಳಲ್ಲಿ) 


ವರ್ಷ ಘಟಕಗಳು 1 ಬಂಡವಾಳ ಉದ್ಯೋಗ 
2018-19 69278 14877 582943 
[2019-20 97232 18598 702325 
2020-21 82227 18085 542890 
(ಜೂನ್‌ -20 
ಅಂತ್ಯದವರೆಗೆ) 


$, 
ಳೀ 


ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಇಲ್ಲಿಯವರೆಗೆ 


ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿ ಹಾಗೂ 
ರಾಜ್ಯಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿ 
ಸಭೆಗಳಲ್ಲಿ ಒಟ್ಟು 966 ಯೋಜನೆಗಳಿಗೆ ಅನುಮೋದನೆ 
ನೀಡಲಾಗಿದೆ.. ಇವುಗಳಿಂದ ರೂ. 122203.04 ಕೋಟಿ 
ಬಂಡವಾಳ 'ಹೂಡಿಕೆಯಾಗಲಿದ್ದು, 'ಒಟ್ಟು 326191 
ಜನರಿಗೆ ಉದ್ಯೋಗ ಸೃಜನೆಯಾಗಲಿದೆ. 


PERIOD | Projects | Pvestment | Employ- 
K (Rs. in cr) ment 
2015-20 | 186 30000.97 98289 
031 307 51855.91 117603 
2021-22 
473 40346.16 116299 
(till date) 


(ಆ) ಸದರಿ ಕಾರ್ಯಕೆಮೆಗಳು/ 
ಯೋಜನೆಗಳಿಂದ ಉಂಟಾದ 
ಉದ್ಯೋಗಾವಕಾಶಗಳ ಸಂಖ್ಯೆ ಮತ್ತು ವಿವರಗಳನ್ನು ಅನುಬಂಧ-1 ಮತ್ತು ಅನುಬಂಧ-2 ರಲ್ಲಿ 
ಅದರ ಫಲಾನುಭವಿಗಳ ಸಂಖ್ಯೆ ನೀಡಲಾಗಿದೆ. ; $ 
ಎಷ್ಟು; (ಜಿಲ್ಲಾವಾರು ಮಾಹಿತಿ 
ನೀಡುವುದು) : 

87 ಸರ್ಕಾರವು ಮೇಕ್‌ ಇನ್‌ ಇಂಡಯಾ' [ಕೇಂದ್ರ ಸರ್ಕಾರದ್‌" ಮೇಕ್‌ ಇವ್‌ ಇಂಡಿಯಾ 
ಕಾರ್ಯಕಮದ ಅಡಿಯಲ್ಲಿ | ಕಾರ್ಯಕ್ರಮದಡಿಯಲ್ಲಿ ಜಿಡಿಪಿಯಲ್ಲಿ Mಡnufacturing 
ಗುರಿಗಳನ್ನು ಸಾಧಿಸಿದೆಯೇ: | ಪಾಲು 2014ನೇ ಸಾಲಿನಲ್ಲಿದ್ದ ಶೇ. 16 ರಿಂದ ಶೇ. 2ಕ್ಕೆ 
ಹಾಗಿದ್ದಲ್ಲಿ, ಅದರ ವಿವರಗಳನ್ನು ಹೆಚ್ಚಿಸುವ ಗುರಿ ' ಹೊಂದಲಾಗಿತ್ತು ಹಾಗೂ ಹೆಚ್ಚುವರಿ 
ನೀಡುವುದು: ಇಲ್ಲದಿದ್ದಲ್ಲಿ ಅದಕ್ಕೆ | ಉದ್ಯೋಗಾವಕಾಶಗಳನ್ನು ಸೃಜಿಸುವುದಾಗಿತ್ತು. 
ಕಾರಣಗಳೇನು? | 


ಜಾಗತಿಕ ಆರ್ಥಿಕ ಕುಸಿತ, ಬೇಡಿಕೆ ಇಲ್ಲದಿರುವುದು ಹಾಗೂ 
ಕೋವಿಡ್‌-19 ಸಾಂಕ್ರಾಮಿಕ ರೋಗದಿಂದ ಉತ್ಪಾದನಾ 
ಚಟುವಟಿಕೆಗಳು ಕಡಿಮೆಯಾಗಿದ್ದು, ಭಾರತದ ಜಿಡಿಪಿಯಲ್ಲಿ 
Manufacturing ಪಾಲನ್ನು ಹೆಚ್ಚಿಸಲು ಸಾಧ್ಯವಾಗಿರುವುದಿಲ್ಲ 
ಹಾಗೂ 2020-21ನೇ ಸಾಲಿನಲ್ಲಿ ಶೇ. 17 ರಷ್ಟು 


Manufacturing ಪಾಲು ಇರುತ್ತದೆ. Re 


ಸಿಐ 32 ಎಸ್‌ಪಿಐ 2022 


t 


UNSTARRED LCQ 35 (4) 
ANNEXURE-1 | 
REGISTRATION OF MSME ENTERPRISES IN KARNATAKA 


2018-19 2019-20 
SL 2 
ದ DISTRICT 
INIT In lnvst. Rs. I Invst. Rs. 4 
“Na | es EME Nos, ಸ 4 
1 [Bagulkote 1,604 21,545 9,078 2,749 34,110 
2 [Bellari 943 33,452 9.041 1,477 54,981 1,982 ; 8859] 17,317] 
NER 9,012 101,879 37,058 10,093 120,933 11,014 | 114,381 
4 [Bangalore (U) 28,287 688,517 308,630 [| 38.708 778,393 336269]  9,829| 171,239 
5 [Bangalore (R) 4,120 106,836 36,103 5,536 134,368 46,589 25,014]. £715534[ 246,751] 
6 [Bidar 1,260 21,159 9,872 .1,216 18,070 6,372 : 9568 
7 [CH Naar 204 4,458 1.446 458 7,357 2,953 
8 [Chikmagalur 519 10,102 3,095 750 13,724 4,17) 
9 [Chikkabaliapur 433 10,028 3,054 819 15,534] 4943 
| 10 [Chivadurga 486 18,747 4,650 717 15,340 583| Lll9] 30231| 5,829] 
11 [D.Kannada 3,035 50,240 19,117 3,709 64,211 23,577 1,534 : 41823[ 11,898] 
12 [Davangerc 877 22,587 6.926 1,227 26,259 8,123 1,915 ; 43,421 9,721 
13 [Dharwad 4,177 56,494 22,672 5,728 84,794 32,780 : 71018 20,950 
14 [Gadag 699 7,558 3,300 1,128 9,508 43207| 910] 1 15,378 
15 [Hassan 580 14,817 5732 1,145 24,999 7,368 915 
16 [Haveri 671 7,200 3,182 1,162 17,162 5254] 1198[°- 19194] 7,224] 
17 [Kataburgai 689 18,838 6.866 1,441 40,850 10,226 
18 [Kodagu 272 5,414 1,612 467 7,784 2,494 
19 [Kolar 522 21,308 5,320 917 30,580 7,954 729 26,522 5,942 
Koppal 241 7,343 1,551 498 13,203 3,694 723 34,133 5,087 
2 Miandys ON ST ET — 27 
22 [Mysuru 2,452 63,466 21,920 4,161 70,363 24,081 2,543 
23 [Raichur 584 19.578 4511 903 28,702 9.972 631 35,465 
24 [Ramanagara 571 15,710 5,633 979 30,742 7,795 650 4535 
25 [Shivamogsa 862 18,059 6,011 1,323 22,790 3,258 935] | 25828 
26 [Tumukuru 1,437 51,694 12.053 2.085 63,863 16,777 2824[. } 69943 
27 [Udupi 1,638 33,825 10,561 2,099 40,049 13348] sii] 26927] OO 7,218] 
28 |U.Kannada F138 19,143 7,983 2.003 24,764 8,465 
29 [Vijapura 1.323 20.544 9,751 2,406 39,300 
30 [Yadgir 218 6,097 1,722 478 7,707 
Total 69,278 1,487,698 


582,943 97,232 1,859,727 702,325 82,227 1,808,442 542,890 
K } 


k 
' 


| 


pl 


[3 


UNSTARRED LCQ- 35 (4) 


ANNEXURE-2 


Number of 
Projects 
| Approved 


Investment 
(INR Cr) 


District Name 


fs (Nos.) 


agalkote 31.1 
Ballari 
Belagavi 4 
Bengaluru Rural 23 
Bengaluru Urban 19 


Bidar 

[Chamarai anagara 
Chikkaballapura 
[Chitradurga 
Dakshina Kannada 


[Devaracore 

Dharwad Bl 
Hassan 
Haveri 


[Kalabu ragi 
Kolar 10] 
Koppal 3 
er 


Mysuru 

Ramanagara 
re 

Shivamogga 


UNSTARRED LCQ- 35 (4) 


ANNEXURE-2 
| 2020-21 
ಹ k Investment Employment 
District Name Generation 
(INR Cr) 

(Nos.} 
Bagalkote 6 
Ballari 2 i 
Belagavi 4 293.61 
Bengaluru Rural 46 ; 
Bengaluru Urban 18 1841.58 
Bidar 1 15.5 
Chamarajanagara 4 
Chikkaballapura 31 
Chitradurga 1 16 i 13 
Chitradurga 2 188.63 170 
Dakshina Kannada 1 15.07 125 

1 15.2 44 
19 25968.21 25222 
3 > 961 
806.36 926 
I 496.4] 373 
1 608.08 4417) 
1 


UNSTARRED LCQ- 35 (4) 
ANNEXURE-2 


2021-22 (Till Date) 

Number of Employment 
District Name Projects lnvestment Generation 

(INR Cr) 

Approved (Nos.) 

Bd 13 357.53 9803 
Hassan 50 

Bagalkote 52 
Ballari 282 
Belagavi 069 
|Bengaluru Rural 48896 
Bengaluru Urban 3. 5475 
Bidar 1 15.25 156 
Chamarajanagara ವತ 14 1438.58 1215 
Chikkaballapura 46 2131.22 5225 
Chikkamagaluru 1 61.36 208 
Chitradurga 1 555.4 52 
[Dakshina Kannada 3 2646.25 1993 
Davanagere 1 480 810 
Hassan 3 | 160.39 347 
Haveri 3 515.37 464 
Kolar 14 1929.96 16402 
Koppal 4 3307.59 1559 
Mandya 5 200.47 955 
[Mysuru 30 463.4]. 2223 
Raichuru 4 79.03 365 
[Ramanagara 62 1936.54 9123 
Tumakuru 35 
Udupi 1 
UttaraKannada.. ...|..0_..0 1]... 20 60 
Vijayapura 11 
Yadeir ಫೆ 2893] 


Total 40346.16 116299 


